ಕರ್ನಾಟಕ ವಿಧಾನ ಪರಿಷತ್ತು 


ಯುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


423 

ಶ್ರೀ ಎಸ್‌.ರವಿ 

18-02-2೦22 

ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ 


ಸಚವರು. 


ಪ್ರಶ್ನೆ 


ತ್ತರ 


ಸರಾರಡ ಆಡೇಶ್‌ ಸಂ: ಸಕಇ 29 
ಎಸ್‌ಎಲ್‌ಪಿ ೨೦1೨, ದಿನಾಂಕ: 2೦.೦7.2೦19 
ರಲ್ಲ - ಡಾಃಜ.ಆರ್‌ ಅಂಬೇಡ್ಡರ್‌ ಅಭವೃದ್ಧಿ 
ನಿಗಮದಲ್ಲ ಬಳಕೆಯಾಗದಿರುವ 
ಅನುದಾನ ಒಟ್ಟು ರೂ.42101.೦೦ ಲಕ್ಷಗಳನ್ನು 
ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ 
ಪಂಗಡಗಳ ಕಲ್ಯಾಣ ಇಲಾಖೆಯ ವಿವಿಧ 
ಕಾರ್ಯಕ್ರಮಗಳಗೆ ಉಪಯೋಗಿಸಲು ಹೆಂಚಿಕೆ 
ಮಾಡಿರುವುದು ಸರ್ಕಾರದ  ಗಮಸಕ್ಕೆ 
ಬಂದಿದೆಯೇ: 


ಉಳಕೆ 


ಬಂದಿದೆ. 


ಆ) 


ಪ್ರಗತಿ 
ಜಾತಿಗಳ 


ಹಾಗಿದ್ದಲ್ಲಿ. ಸದರಿ `ಆದೇಶಪದಲ್ಲ 
ಕಾಲೋನಿ  ಯೋಜನೆ-ಪರಿಶಿಷ್ಠ 
ಕಾಲೋಸಿಗಳನ್ನು ಅಭವೃದ್ದಿಪಡಿಸಲು 
ರೂ.15601.೦೦ಲಕ್ಷೆ ಅನುದಾನವನ್ನು 
ಆಯುಕ್ತರು. ಸಮಾಜ ಕಲ್ಯಾಣ ಇಲಾಖೆಗೆ 
ಹಂಚಕೆ ಮಾಡಿದ್ದು, ಈ ಅನುದಾಸವನ್ನು 
ಡಾ:ಬ.ಆರ್‌ ಅಂಖೇಡ್ಡರ್‌ ಅಭವೃದ್ಧಿ ನಿಗಮವು 
ಜಡುಗಡೆ ಮಾಡಿದೆಯೇ; 


ಇ) 


ಮಾಡಿದ್ದಟ್ತ. ಎಷ್ಟು ಅನುದಾನ ಬಡುಗಡೆ 
ಮಾಡಿದೆ ಹಾಗೂ ಬಡುಗಡೆಯಾಗದೆ ಬಾಕಿ 
ಉಳದಿರುವ ಅನುದಾನ ಎಷ್ಟು; (ದಾಖಲೆ ಸಹಿತ 
ವಿವರ ನೀಡುವುದು) 


ಮೇಲ್ಗಂಡ ಅನುದಾನದಲ್ಲ  ಡಾ:ಜ.ಆರ್‌.ಅಂಬೇಡ್ಡರ್‌ 
ಅಭವೃದ್ಧಿ ನಿಗಮ ನಿಯಮಿತ ವತಿಯಂದ ರೂ.8678.77 
ಲಕ್ಷಗಳನ್ನು ಆರ್‌.ಟ.ಜಿ.ಎಸ್‌ ಮುಖಾಂತರ 
ವರ್ಗಾಯುಸಲಾಗಿದ್ದು, ಬಾಕಿ ರೂ.6927.೦3 ಲಕ್ಷಗಳನ್ನು 
ಜಡುಗಡೆ ಮಾಡಿರುವುದಿಲ್ಲ. 


ON 
ad daa 


ಈ Tಾಡುಗಡೆಯಾಗಡೇ' ಬಾಕಿ" `'ಉಳದಿದ್ದಲ್ಲ.| ಡಾ ಪರ್‌ ಅಂಬೇಡ್ಕರ್‌ ಅಭವೈದ್ಧಿ' 'ನಿಗಮದಲ್ಲ 
ಇಲ್ಲಿಯವರೆಗೆ ಬಡುಗಡೆ ಮಾಡದಿರಲು ಲಭ್ಯವಿರುವ ಮೊತ್ತವನ್ನು ಸರ್ಕಾರದ ಯೋಜನೆಗಳಾದ ಗಂಗಾ 
ಕಾರಣಗಳೇನು; ಸದರಿ ಅನುದಾನದಲ್ಲ | ಕಲ್ಯಾಣ ಯೋಜನೆ. ಪ್ರಯಂ ಉದ್ಯೋಗ ಯೋಜನೆ, ಭೂ 


ಕೈಗೊಂಡಿರುವ ಕಾಮಗಾರಿಗಳಗೆ ಯಾವ 


ಕಾಲಮಿತಿಯೊಳಗೆ ಅನುದಾನ ಅಡುಗಡೆ 
| ಮಾಡಲಾಗುವುದು? (ಸಂಪೂರ್ಣ ವಿವರ 
ನೀಡುವುದು) 


ಒಡೆತನ ಯೋಜನೆ, ಮೈಕ್ರೋ ಕ್ರೆಡಿಟ್‌ ಯೋಜನೆ, ಸಮೃದ್ಧಿ 
ಯೋಜನೆ, ಐರಾವತ ಯೋಜನೆ ಇನ್ನು ಮುಂತಾದ 
ಯೋಜನೆಗಳಗೆ ಕ್ರಿಯಾ ಯೋಜನೆ ರೂಪಿಸಿ 
ಅನುಷ್ಠಾನಗೊಳಆಸಲು ಕ್ರಮಪಹಿಸಲಾಗಿರುತ್ತದೆ ಹಾಗೂ 2೦19- 
೨೦ನೇ ಸಾಅನಲ್ಲ ಸರ್ಕಾರದ ಆಯವ್ಯಯದಲಟ್ಲ ನಿಗಮಕ್ಕೆ 
ಅನುದಾನ ಜಡುಗಡೆಯಾಗಿರುವುದಿಲ್ಲ. 


2೦೨೦-೭1ನೇ ಸಾಲನಲ್ಲ ರೂ.4೦.೦೦  ಕೋಟಗೆ 
ಬದಲಾಗಿ ಕೇವಲ ರೂರಣಂ೦ಂ ಕೋಟ ಮಾತ್ರ 
ಜಡುಗಡೆಯಾಗಿರುತ್ತದೆ. 
ಸಕಇ 141 ಎಸ್‌ಎಲ್‌ಹಿ 2೦೭೦೭ 
(ಕೋಟ ಶ್ರೀ ಪೂಹಾರಿ) 


ಸಮಾಜ ಕಲ್ಯಾಣ ಹಾಗೂ | 
ಹಿಂದುಆದ ವರ್ಗಗಳ ಕಲ್ಯಾಣ ಸಜವರು 


